' ಕರ್ನಾಟಕ ವಿಧಾನ ಪರಿಷ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 610 } 
ಸದಸ್ಯರ ಹೆಸರು : ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) 
ಉತ್ತರಿಸಬೇಕಾದ ದಿನಾಂಕ.  : 05.03.2021, 
ಉತ್ತರಿಸುವವರು : ಮಾನ್ಯ ಸಚಿವರು 
[ತನಂ ೃಶ್ನೆ Wid ಉತ್ತರ |] 
| ಅ. |ನಾಗನಹಳ್ಳಿ ರೈಲ್ವೆ ಟರ್ಮಿನಲ್‌ ಕಾಮಗಾರಿಯ | ನಾಗಸಹಳ್ಳಿ ರೈಲ್ವಿ ಟರ್ಮಿನಲ್‌ | 
| ಉದ್ವಾಟನೆ ಯಾವಾಗ ಸಡೆಯಿತು; ಈ ಯೋಜನೆಗೆ | ಕಾಮಗಾರಿಯ ಉಬ್ಬ್ರಾಟನೆ ಆಗಿರುವುದಿಲ್ಲ. | 
| , ಅಗತ್ಯವಾದ ಭೂಮಿ ಎಷ್ಟು; ಈ ಯೋಜನೆಗೆ ಒಟ್ಟು 66.77 ಹೆಕ್ಟೇರ್‌ ಭೂಮಿ 
ಅಗತ್ಯವಿದೆ 
| ಹಾಗೂ ಭೂಮಿ ಸ್ಥಾಧೀನಕ್ಕೆ ಇದುವರೆಗೆ ರಾಜ್ಯ[ ಈ ಕಾಮಗಾರಿಯು ರೈಲ್ವೆ ಇಲಾಖೆಯ 
| | ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಕಾಮಗಾರಿಯಾಗಿದ್ದು, ರಾಜ್ಯ ಸರ್ಕಾರದಿಂದ 
| | ಯಾಪುದೇ ಕ್ರಮವಹಿಸಿಲ್ಲ | 
[೬ [ಈ ಯೋಜನೆಗೆ ಕೇಂದ್ರದಿಂದ ಬಿಡುಗಡೆಯಾಗಿರುವ | ಕೇಂದ್ರ ಸರ್ಕಾರದಿಂದ 2020-21ನೇ | 
; ಅನುದಾನ ಎಷ್ಟು, ರಾಜ್ಯ ಸರ್ಕಾರ ಮ್ಯಾಚಿಂಗ್‌ | ಸಾಲಿನ ಆಯವ್ಯಯದಲ್ಲಿ ರೂ. 8.00 ಕೋಟಿ 


f 
[ 


} 
} 
} 
| 
/ 
i 
| 
/ 


ಗ್ರಾಂಟ್‌ ನೀಡಬೇಕಾಗಿದಿಯೇ; ಬಿಡುಗಡೆ ಮಾಡಲಾಗಿದೆ. 2021-22ನೇ ಸಾಲಿನ 
ಆಯವ್ಯಯದಲ್ಲಿ - ರೂ.99 ಗಳನ್ನು; 

| 

ನಿಗಧಿಪಡಿಸಲಾಗಿದೆ. 1 


ಈ ಯೋಜನೆಯ ವಿಸ್ಪ್ರತವರದಿಗೆ (ಡಿಪಿಆರ್‌) 
ೈಲ್ಟೆ ಮಂತ್ರಾಲಯದ ಸಿಸಿಇಎಯಿಂದ | 
ಅನುಮೋದನೆ ದೊರೆತಿರುವುದಿಲ್ಲವೆಂದು | 
ನೈರುತ್ಯ ರೈಲ್ವೆ ಇಲಾಖೆಯು ತಿಳಿಸಿರುತ್ತದೆ. | 


| p | 
| ಮ್ಯಾಚಿಂಗ್‌ ಗ್ರಾಂಟ್‌ ನೀಡಬೇಕಾದಲ್ಲಿ ಅದನ್ನು ನೀಡಲು ಅನ್ವಯಿಸುವುದಿಲ್ಲ 
| ಹಾಗೂ  ಭೂಸ್ಥಾಧೀನ ಪಡಿಸಿಕೊಂಡು ಈ 
| ಕಾಮಗಾರಿಯನ್ನು ಬೇಗ ಪ್ರಾರಂಭಿಸಿ | 
| ಮುಕ್ತಾಯವಾಗಲು ಜರುಗಿಸರಿರುವ ಕ್ರಮಗಳೇನು? K | 
ಸಂಖ್ಯೆ: ಮೂಅಇ 41 ರಾರಾಹೆ 2021/% 

(ಆನಂದ ಸಿಂಗ್‌ 


ಮೂಲಸೌಲಭ್ಯ ಅಭಿವೃದ್ಧಿ, ಪಕ್ಸ್‌ ಮತ್ತು ಹಜ್‌ ಸಚಿವರು 


